ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


19-03-2021 ಪ್ರಶ್ನೆ ಸ೦ಖ್ಯೆ: 1430 (1649) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಗೋವಿಂದರಾಜು (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತ್ರಿಯವರು ಹಾಗೂ ಸಾರಿಗೆ ಸಚಿವರು 


ವಿಷಯ: 


ವಾಹನ ಪರಿವೀಕ್ಷಕರಾಗಿ ಮಂಜೂರಾಗಿರುವ ಒಟ್ಟಿ ಹುದ್ದೆಗಳ ಸಂಖ್ಯೆ ಎಷ್ಟು 


(ಅ) ರಾಜ್ಯದ ಮೋಟಾರು ವಾಹನ ಇಲಾಖೆಯ ವಾಹನ ಪರಿವೀಕ್ಷಕರಾಗಿ 
ಮಂಜೂರಾಗಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ವಿವರಗಳನ್ನು 
ನೀಡುವುದು) 


(ಆ) ಮೋಟಾರು ವಾಹನ ಇಲಾಖೆಯಲ್ಲಿ ವಾಹನ ಪರಿವೀತ್ಷಕರ ಹುದ್ದೆಗಳು ಖಾಲಿ 
ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ ಹುದ್ದೆಗಳು ಯಾವ 
ಸಾಲಿನಿಂದ ಖಾಲಿ ಇವೆ; 


(ಇ) ಸದರಿ ಹುದ್ದೆಗಳನ್ನು ಈ ಹಿಂದೆ ಯಾವ ಸಾಲಿನಲ್ಲಿ ನೇಮಕಾತಿ 
ಮಾಡಿಕೊಳ್ಳಲಾಗಿತ್ತು; 


(ಈ) ಪ್ರಸುತ ಇದುವರೆವಿಗೂ ಈ ಹುದ್ದೆಗಳಿಗೆ ನೇಮಕಾತಿ ಮಾಡದೇ ಇರಲು 
ಕಾರಣಗಳೇನು; 


(ಉ) ಕೋಲಾರ ಜಿಲ್ಲೆಯಲ್ಲಿ ಮೋಟಾರು ವಾಹನ ಪರಿವೀಕ್ಷಕರ ಹುದ್ದೆಗಳು ಖಾಲಿ 
ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದು ನಿಜವೇ; 


(ಊ) ಹಾಗಿದ್ದಲ್ಲಿ, ಈ ಖಾಲಿ ಹುದ್ದೆಗಳನ್ನು ಯಾವ ಕಾಲಮಿತಿಯೊಳಗೆ 
ತು೦ಬಲಾಗುವುದು? (ವಿವರಗಳನ್ನು ನೀಡುವುದು) 


